TOEKERALA 


Kerala Gazette No. 32 dated 11th August 2020 . 


PART I 


Section iii 


सत्यमेवजयते 


Ox 


ಕೇರಳ ಸರಕಾರ 


ಕಾನೂನು 


ಶಾಸನ ರಚನೆ - ಜಿ ) ಇಲಾಖೆ 


ಅಧಿಸೂಚನೆ 


ನಂಬ್ರ 23606 / ಲೆಗ್ , ಜಿ 2 / 2017 ಕಾನೂನು. 


ತಿರುವನಂತಪುರಂ , 


2018 ಫೆಬ್ರವರಿ 12 , 
1193 ಮಕರ 29 / 
1939 ಮಾಘ 23 , 


2018 ಫೆಬ್ರವರಿ 12 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ 
ಈ ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ . ಜಿ . ಹರೀಂದ್ರನಾಥ್ , 
ಕಾನೂನು ಇಲಾಖೆ ಕಾರ್ಯದರ್ಶಿ 


G 49 / 2018 / GPC . 


39 


2 


2018 ರ 15 ನೇ ನಂಬ್ರ ಅಧ್ಯಾದೇಶ 
2018 ರ ಕೋಝಿಕೋಡ್ ವಿಶ್ವವಿದ್ಯಾಲಯ ( ಸೆನೆಟಿನ ಹಾಗೂ ಸಿಂಡಿಕೇಟಿನ ತಾತ್ಕಾಲಿಕ 

ಬದಲಿ ವ್ಯವಸ್ಥೆ ಅಧ್ಯಾದೇಶ 
ಭಾರತ ಗಣರಾಜ್ಯದ ಅರುವತ್ತೊಂಬತ್ತನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ 
ಪ್ರಖ್ಯಾಪಿಸಲ್ಪಟ್ಟಿತು. 
ಕೋಝಿಕೋಡ್ ವಿಶ್ವವಿದ್ಯಾಲಯ ಸೆನೆಟಿನ ಹಾಗೂ ಸಿಂಡಿಕೇಟಿನ ತಾತ್ಕಾಲಿಕ ಬದಲಿ 

ವ್ಯವಸ್ಥೆ ಮಾಡುವುದಕ್ಕಿರುವ 


ಒಂದು 


ಅಧ್ಯಾದೇಶ 
ಪೀಠಿಕೆ -2017 ರ ಕೋಝಿಕೋಡ್ ವಿಶ್ವವಿದ್ಯಾಲಯ ( ಸೆನೆಟಿನ ಹಾಗೂ ಸಿಂಡಿಕೇಟಿನ 
ತಾತ್ಕಾಲಿಕ ಬದಲಿ ವ್ಯವಸ್ಥೆ ) ಅಧ್ಯಾದೇಶ ( 2017 ರ 24 ) ವು 2017 ನವೆಂಬರ್ 20 ನೇ 
ದಿನಾಂಕದಂದು ಕೇರಳ ರಾಜ್ಯಪಾಲರಿಂದ ಪ್ರಖ್ಯಾಪಿಸಲ್ಪಟ್ಟರೂ , 

ಹಾಗೂ 2018 ಜನವರಿ 22 ನೇ ದಿನಾಂಕದಂದು ಪ್ರಾರಂಭಗೊಂಡು 2018 ಫೆಬ್ರವರಿ 
7 ನೇ ದಿನಾಂಕದಂದು ಅಂತ್ಯಗೊಂಡ ಕೇರಳ ರಾಜ್ಯ ವಿಧಾನಸಭೆಯ ಅಧಿವೇಶನ ಕಾಲದಲ್ಲಿ 
ಪ್ರಸ್ತುತ ಅಧ್ಯಾದೇಶದ ಬದಲಾಗಿ ರಾಜ್ಯ ವಿಧಾನಸಭೆಯ ಒಂದು ಅಧಿನಿಯಮವನ್ನು ಜಾರಿಗೆ 
ತರುವುದಕ್ಕಾಗಿ ಒಂದು ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ ಮಂಜೂರು 
ಮಾಡಲು ಸಾಧ್ಯವಾಗದಿರುವುದರಿಂದಲೂ 

ಹಾಗೂ , ಭಾರತ ಸಂವಿಧಾನದ 213 ನೇ ಅನುಚ್ಛೇದದ ( 2) ನೇ ಖಂಡದ ( ಎ ) 
ಉಪಖಂಡದ ಪ್ರಕಾರ , 2017 ರ ಕೋಝಿಕೋಡ್ ವಿಶ್ವವಿದ್ಯಾಲಯ ( ಸೆನೆಟಿನ ಹಾಗೂ 
ಸಿಂಡಿಕೇಟಿನ ತಾತ್ಕಾಲಿಕ ಬದಲಿ ವ್ಯವಸ್ಥೆ ) ಆಧ್ಯಾದೇಶ ( 2017 ರ 24 ) ಕ್ಕೆ 2018 ಮಾರ್ಚ್ 
5 ನೇ ದಿನಾಂಕದಿಂದ ಪ್ರಾಬಲ್ಯ ಇಲ್ಲದಾಗುವುದರಿಂದಲೂ , 

ಹಾಗೂ ಪ್ರಸ್ತುತ ಅಧ್ಯಾದೇಶದ ಉಪಬಂಧಗಳನ್ನು ಊರ್ಜಿತದಲ್ಲಿರಿಸದಿದ್ದಲ್ಲಿ ಸಮಸ್ಯೆಗಳು 
ಉದ್ಭವಿಸುವುದರಿಂದಲೂ 

ಹಾಗೂ ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲೂ , ಹಾಗೂ 
ತಾನು ತುರ್ತುಕ್ರಮಗಳನ್ನು ಕೈಗೊಳ್ಳಲು ಅಗತ್ಯವಾದ ಸನ್ನಿವೇಶಗಳು ಅಸ್ತಿತ್ವದಲ್ಲಿದೆಯೆಂದು ಕೇರಳ 
ರಾಜ್ಯಪಾಲರಿಗೆ ಮನವರಿಕೆಯಾಗಿರುವುದರಿಂದಲೂ 

40 


3 


2 . 


ಈಗ , ಆದುದರಿಂದ, ಭಾರತ ಸಂವಿಧಾನದ 213 ನೇ ಅನುಚ್ಛೇದದ ( 1 ) ನೇ ಖಂಡದ 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸಲು ಇಚ್ಛಿಸುತ್ತಾರೆ: 

1. ಸಂಕ್ಷಿಪ್ತ ನಾಮ ಮತ್ತು ಪ್ರಾರಂಭ. ( 1) ಈ ಅಧ್ಯಾದೇಶವನ್ನು 2018 ರ 
ಕೋಝಿಕೋಡ್ ವಿಶ್ವವಿದ್ಯಾಲಯ ( ಸೆನೆಟಿನ ಹಾಗೂ ಸಿಂಡಿಕೇಟಿನ ತಾತ್ಕಾಲಿಕ ಬದಲಿ 
ವ್ಯವಸ್ಥೆ ) ಅಧ್ಯಾದೇಶವೆಂದು ಕರೆಯಬಹುದು . 

( 2 ) ಇದು 2017 ನವೆಂಬರ್ 21 ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು. 

ಕೋಝಿಕೋಡ್ ವಿಶ್ವವಿದ್ಯಾಲಯದ ಸೆನೆಟಿನ ಹಾಗೂ ಸಿಂಡಿಕೇಟಿನ ತಾತ್ಕಾಲಿಕ 
ಬದಲಿ ವ್ಯವಸ್ಥೆಗಾಗಿ ಬೇಕಾದ ವಿಶೇಷ ಉಪಬಂಧ-(1 ) 1975 ರ ಕೋರಿಕೊಡ್ 
ವಿಶ್ವವಿದ್ಯಾಲಯ ಅಧಿನಿಯಮ ( 1975 ರ 5 ) ದಲ್ಲಿ ಅಥವಾ ಅದರಡಿಯಲ್ಲಿ ಮಾಡಿರುವ 
ಯಾವುದಾದರೂ ಸ್ಟಾಟ್ಯೂಟ್‌ಗಳು, ರೆಗ್ಯುಲೇಶನ್‌ಗಳು , ಓರ್ಡಿನನ್ಸ್ಗಳು, ನಿಯಮಗಳು ಅಥವಾ 
ಯಾವುದಾದರೂ ನ್ಯಾಯಾಲಯದ ಯಾವುದಾದರೂ ತೀರ್ಪಿನಲ್ಲಿ , ಡಿಗ್ರಿಯಲ್ಲಿ ಅಥವಾ 
ಆದೇಶದಲ್ಲಿ ಏನೇ ಒಳಗೊಂಡಿರಲಿ , ಈ ಅಧ್ಯಾದೇಶವು ಜಾರಿಗೆ ಬರುವ ದಿನಾಂಕದ 
ಮೊದಲು ಅಧಿಕೃತ ಕಾಲಾವಧಿಯು ಅಂತ್ಯಗೊಂಡ ಕೋಝಿಕೋಡ್ ವಿಶ್ವವಿದ್ಯಾಲಯದ 
ಸೆನೆಟಿನ ಹಾಗೂ ಸಿಂಡಿಕೇಟಿನ ವಿಷಯದಲ್ಲಿ ಪ್ರಸ್ತುತ ವಿಶ್ವವಿದ್ಯಾಲಯದ ಸೆನೆಟಿನ ಹಾಗೂ 
ಸಿಂಡಿಕೇಟ್‌ನ ಹೊಣೆಗಾರಿಕೆಗಳನ್ನು ( 2 ) ನೇ ಉಪ - ವಿಭಾಗದಡಿಯಲ್ಲಿ ಸರಕಾರವು 
ನಾಮನಿರ್ದೇಶಿಸುವ ಒಂದು ನಿಕಾಯವು ಆರು ತಿಂಗಳ ಕಾಲಾವಧಿಗೆ ಅಥವಾ 1975 ರ 
ಕೋಝಿಕೋಡ್ ವಿಶ್ವವಿದ್ಯಾಲಯ ಅಧಿನಿಯಮ ( 1975 ರ 5 ) ದ ಉಪಬಂಧಗಳಿಗೆ 
ಅನುಗುಣವಾಗಿ ಸೆನೆಟ್ ಹಾಗೂ ಸಿಂಡಿಕೇಟನ್ನು ಪುನರ್‌ರಚಿಸುವವರೆಗೆ , ಅದರಲ್ಲಿ ಯಾವುದು 
ಮೊದಲು , ಅಲ್ಲಿಯ ವರೆಗೆ ನಿರ್ವಹಿಸತಕ್ಕದ್ದು . 

( 2 ) ಸರಕಾರವು , ಗಜೆಟ್ ಅಧಿಸೂಚನೆಯ ಮೂಲಕ , ಪ್ರಸ್ತುತ ವಿಶ್ವವಿದ್ಯಾಲಯದ 
ಸೆನೆಟಿನ ಹಾಗೂ ಸಿಂಡಿಕೇಟಿನ ಎಲ್ಲಾ ಅಧಿಕಾರಗಳನ್ನು ನಿರ್ವಹಿಸುವುದಕ್ಕಾಗಿ ಹಾಗೂ ಎಲ್ಲಾ 
ಹೊಣೆಗಾರಿಕೆಗಳನ್ನು ನೆರವೇರಿಸುವುದಕ್ಕಾಗಿ ಕೆಳಗೆ ಹೇಳಿರುವಂತಹ ಸದಸ್ಯರನ್ನು ಒಳಗೊಂಡ 
ಒಂದು ತಾತ್ಕಾಲಿಕ ನಿಕಾಯವನ್ನು ನಾಮನಿರ್ದೇಶ ಮಾಡಬಹುದಾಗಿದೆ. 

ಸಿಂಡಿಕೇಟಿನ ಪದನಿಮಿತ್ತ ಸದಸ್ಯರುಗಳು . 
ನಾಮನಿರ್ದೇಶಗೊಳ್ಳುವ ಸದಸ್ಯರುಗಳು : 


1 . 


2 . 


41 


4 


( i ) ವಿಶ್ವವಿದ್ಯಾಲಯದ ಒಬ್ಬ ಅಧ್ಯಾಪಕ ; 

( ii ) ವಿಶ್ವವಿದ್ಯಾಲಯಕ್ಕೆ ಅಫಿಲಿಯೇಟ್ ಮಾಡಲ್ಪಟ್ಟ ಸರಕಾರಿ ಕಾಲೇಜಿನ 
ಒಬ್ಬ ಅಧ್ಯಾಪಕ , 

( iii ) ವಿಶ್ವವಿದ್ಯಾಲಯಕ್ಕೆ ಅಫಿಲಿಯೇಟ್ ಮಾಡಲ್ಪಟ್ಟ ಸರಕಾರಿ 
ಕಾಲೇಜುಗಳಿಂದ ಹಾಗೂ ಅನುದಾನಿತ ಕಾಲೇಜುಗಳಿಂದ ತಲಾ ಒಂದೊಂದು ಪ್ರಾಂಶುಪಾಲರು ; 

( iv ) ವಿಶ್ವವಿದ್ಯಾಲಯಕ್ಕೆ ಅಫಿಲಿಯೇಟ್ ಮಾಡಲ್ಪಟ್ಟ ಅನುದಾನಿತ 
ಕಾಲೇಜುಗಳಿಂದ ಎರಡು ಅಧ್ಯಾಪಕ ಪ್ರತಿನಿಧಿಗಳು ; 

( v ) ವಿಶ್ವವಿದ್ಯಾಲಯದಲ್ಲಿರುವ ಅಥವಾ ವಿಶ್ವವಿದ್ಯಾಲಯದೊಂದಿಗೆ 
ಅಫಿಲಿಯೇಟ್ ಮಾಡಲ್ಪಟ್ಟ ಸರಕಾರಿ ಅಥವಾ ಅನುದಾನಿತ ಕಾಲೇಜುಗಳಿಂದ ಇರುವಂತಹ 
ಒಬ್ಬ ವಿದ್ಯಾರ್ಥಿ, 

( vi ) ಶಿಕ್ಷಣ ಕ್ಷೇತ್ರದಲ್ಲಿ ಪ್ರವರ್ತಿಸುವ ಆರು ಪ್ರಮುಖ ವ್ಯಕ್ತಿಗಳು, ಅವರಲ್ಲಿ 
ಒಬ್ಬರು ಮಹಿಳೆ ಹಾಗೂ ಒಬ್ಬರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದಲ್ಲಿ 
ಒಳಗೊಳ್ಳುವ ವ್ಯಕ್ತಿ ಆಗಿರತಕ್ಕದ್ದು. 

3 , ರದ್ಧತಿ ಮತ್ತು ರಕ್ಷಣೆ (1) 2017 ರ ಕೋಝಿಕೋಡ್ ವಿಶ್ವವಿದ್ಯಾಲಯ ( ಸೆನೆಟಿನ 
ಹಾಗೂ ಸಿಂಡಿಕೇಟಿನ ತಾತ್ಕಾಲಿಕ ಬದಲಿ ವ್ಯವಸ್ಥೆ ) ಅಧ್ಯಾದೇಶ ( 2017 ರ 24 ) ವನ್ನು ಈ 
ಮೂಲಕ ರದ್ದುಗೊಳಿಸಲಾಗಿದೆ. 

( 2 ) ಆ ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿ 
ಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಯಾವುದಾದರೂ ಕಾರ್ಯ ಅಥವಾ 
ಕೈಗೊಂಡ ಯಾವುದಾದರೂ ಕ್ರಮವು ಈ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ 
ಅಧಿನಿಯಮದ ಪ್ರಕಾರ ಮಾಡಿರುವುದಾಗಿ ಅಥವಾ ಕೈಗೊಂಡಿರುವುದಾಗಿ ಭಾವಿಸತಕ್ಕದ್ದು . 


ಪಿ, ಸದಾಶಿವ , 
ರಾಜ್ಯಪಾಲರು . 


42 


